ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :731 

ಸದಸ್ಯರ ಹೆಸರು : ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಲೇತು 

ಉತ್ತರಿಸುವ ದಿವಾಂಕ 22-02-2022 

ಉತ್ತರಿಸುವ ಸಚಿವರು : ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 

ಘ್ರ. ಪ್ರಶ್ನೆ ಉತ್ತರ 

ಸಂ. - 

ಅ) | ಕರ್ನಾಟಿಕ ರಾಜ್ಯದ ಮಹಿಳಾ ಇದುವರೆವಿಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ವಿಶ್ವವಿದ್ಯಾಲಯ ಸ್ಥಾಪನೆ | ಇಲಾಖೆ ವತಿಯಿಂದ ಶ್ರೀಮತಿ ಯಶೋಧರಮ್ಮ ದಾಸಪ್ಪ 
ಆದಾಗಿನಿಂದ ; ಇಲ್ಲಿಯವರೆಗೂ | ದತ್ತುಪೀಠ ಸ್ಥಾಪಿಸಲು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ 
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ | ಮಹಿಳಾ ವಿಶ್ವವಿದ್ಯಾನಿಯ, ವಿಜಯಪುರಕ್ಕೆ ಮಾತ್ರ 2014ನೇ 
ಇಲಾಖೆಯಿಂದ ನೀಡಲಾದ | ಸಾಲಿನಲ್ಲಿ ರೂ.2000 ಲಕ್ಷಗಳ ಅನುದಾನ ಬಿಡುಗಡೆ 
ಅನುದಾನದ ಯೋಜನೆಗಳು | ಮಾಡಲಾಗಿದೆ. ಸದರಿ ಅನುದಾನದಿಂದ. ವಾರ್ಷಿಕ ಬಡ್ತಿ 
ಯಾವುವು: , ರೂ. 1,60,000/- ಬರುತ್ತಿತ್ತು, ಇದನ್ನು ಪ್ರತಿ ವರ್ಷ ಈ ಕೆಳಕಂಡ 

ಮಹಿಳಾ ಕೇಂದ್ರಿಕೃತ ಕಾರ್ಯ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದೆ. 
. 1. ಸಂಶೋಧನಾ. ಬವಿಷಯದಲ್ಲಿ.ಅತೀ ಹೆಚ್ಚು ..ಅಂಕ.ಪಡೆದ 
2 ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ ಶಿಪ್‌ ರೂ.10,000/- 
2. ಸಂಶೋಧನಾ ವಿಷಯದಲ್ಲಿ 1 ವರ್ಷದಲ್ಲಿ ರೂ. 4000/- 
ದಂತೆ 5 ವಿದ್ಯಾರ್ಥಿಗಳಿಗೆ ರೂ.20,000/- 
3. 5 ಪಿಜಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ರೂ.48,000/- 
4. ಪ್ರತಿ ವರ್ಷ ಒಂದು ಪುಸಕ ಪ್ರಕಟಣೆ ಮಾಡಿ ವಿತರಣೆಗಾಗಿ 
ರೂ.30,000/- 
5. ದತ್ತಿ ಉಪನ್ಯಾಸಕ್ಕಾಗಿ ರೂ.20,000/- 
6. ಪುಸ್ತಕ ಬರೆದ ಲೇಖಕರ ಸಂಭಾವನೆ ರೂ.10,000/- 
7. ಪ್ರತಿ ವರ್ಷ ಸಲಹಾ ಸಮಿತಿ ರಚನೆಗಾಗಿ ರೂ.10,000/- 
8. ಲೇಖನ ಸಾಮಾಗಿಗಳಿಗಾಗಿ 12,000/- 
ಆ) | ರಾಜ್ಯದಲ್ಲಿರುವ ಏಕೈಕ ಮಹಿಳಾ | ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಓದುತಿರುವ ಮಹಿಳೆಯರನ್ನು 


ವಿಶ್ವವಿದ್ಯಾಲಯಕ್ಕೆ ಅಲ್ಲಿ 
ಓದುತ್ತಿರುವ ಮಹಿಳೆಯರಿಗೆ 
ಸಶಕ್ತಿಗೊಳಿಸಿರುವ ಉದ್ದೇಶದಿಂದ 
ಸರ್ಕಾರದ ಚಿಂ೦ತನೆಗಳೇಮ; 


ಸಶಕ್ತಗೊಳಿಸಲು ಈ 
ಹಮಿಹೊಳ್ಳಲಾಗಿದೆ. 


ಕೆಳಕಂಡ ಕಾರ್ಯಕ್ರಮಗಳನ್ನು 


1) ಮಹಿಳಾ ವಿಶ್ವವಿದ್ಯಾಲಯದ ಎಲ್ಲಾ ಹಂತದಲ್ಲಿಯ ಪಠ್ಯ 
ಕ್ರಮವು ಮಹಿಳಾ ಸಬಲೀಕರಣ ಕೇಂದ್ರಿತವಾಗಿದೆ (ಸ್ನಾತಕ, 
ಸ್ನಾತಕೋತ್ತರ, ಪಿ.ಜಿ. ಡಿಪೋಮಾ ಮತ್ತು ಸಂಶೋಧನೆ). 

ವ ಮಹಿಳಾ ಸಬಲೀಕರಣದ ಹಿನ್ನೆಲೆಯಲ್ಲಿ ವಿಶೇಷವಾದ 
ನಿರಂತರ ಕಾರ್ಯಕ್ರಮಗಳಾದ ಅನನ್ಯ ಆಹಾರ ಸಂಸ್ಕರಣೆ, 
ಬಯೋಡೀಸೆಲ್‌ ತರಬೇತಿ, ಪೇಪರ್‌ ಪುನರ್‌ ಉತ್ಪಾದನೆ, 
ಮಹಿಳಾ ಕಾನೂನಿನ ಅರಿವು, ಘನತೆಯ ಬದುಕು ಮುಂತಾದ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 

3) ಮಹಿಳಾ ಸಬಲೀಕರಣ ಕೇಂದ್ರಿತವಾದ ಸಂಶೋಧನೆಗಳು 
ನಿರಂತರವಾಗಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಾ 
ವಿಭಾಗಗಳಲ್ಲಿ ನಡೆಯುತ್ತಿವೆ. 


po 


ಇ) [ಮಹಿಳಾ ಕೇಂದ್ರಿತ ವಿಷಯಗಳನ್ನು | ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಓದುತಿರುವ 
ಅಧ್ಯಯನ ಸಂಶೋಧನೆಗೆ | ವಿದ್ಯಾರ್ಥಿನಿಯರನ್ನು ಮಹಿಳಾ ಕೇಂದ್ರಿತ ವಿಷಯಗಳ 
ಇಲ್ಲಿಯವರೆಗೆ ಬಳಸಿಕೊಳ್ಳುವ ಚಿಂತನೆ | ಅಧ್ಯಯನ ಹಾಗೂ ಸಂಶೋಧನೆಗೆ ತೊಡಗಿಸಿಕೊಳ್ಳಲಾಗಿದೆ. 
ಸರ್ಕಾರ ಮಾಡಿದೆಯೇೇ; 

ಈ) [ಅಲ್ಲಿ ವ್ಯಾಸಂಗ ಮಾಡುತ್ತಿರುವ| ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಓದುತಿರುವ 


ವಿದ್ಯಾರ್ಥಿ ನೀಯರಿಗೆ ಶುಲ್ಕ ವಿನಾಯಿತಿ 
ಸ್ಕಾಲರ್‌ ಶಿಪ್‌ ನೀಡುವ ಯೋಜನೆ 
ಸರ್ಕಾರದ ಹಂತದಲ್ಲಿದೆಯೇ? 


ವಿದ್ಯಾರ್ಥಿನಿಯರಿಗೆ ಶುಲ್ಕ ವಿನಾಯಿತಿ; ಸ್ಕಾಲರ್‌ ಶಿಫ್‌ 
ಕೊಡುವ ಯೋಜನೆಗಳ ವಿವರಗಳನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ. 


ಸಂ:ಮಮಇ 48 ಮಮ 2022 


(ಆ ಚಾ! ಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಶಶೀಲ್‌ ಜಿ.ನಮೋಶಿ (ಶಿಕ್ಷಕ ಕೇತು ಇವರು 
ಮಂಡಿಸಿರುವಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 731ಕೆ ಅನುಬಂಧ 


ಕರ್ನಾಟಕ.ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಓಬಿಸಿ ಸೆಲ್‌ 


* ರಿಸರ್ಚ ಶಿಷ್ಯವೇತನ 
ಎಸ್‌ಸಿ/ಎಸ್‌ಟಿ ಸೆಲ್‌ 
* ಎಸ್‌ಸಿ/ಎಸ್‌ಟಿ ಶಿಷ್ಯವೇತನ 
ಮೈನಾರಿಟಿ ಸೆಲ್‌ 
* ರಾಷ್ಟೀಯ ಸ್ಕಾಲರ್‌ಶಿಪ್‌ ಪೋಟ್ರಲ್‌ (ಎನ್‌ಎಸ್‌ಪಿ) 
* ರಾಜ್ಯಸ್ಥಾಲರ್‌ಶಿಫ್‌ ಪೋಟ್ರಲ್‌ (ಎನ್‌ಎಸ್‌ಫಿ) 
* ವಿದ್ಯಾಶ್ರೀ ಶಿಷ್ಯವೇತನ 
*  ರಿಸರ್ಚ ಸ್ಮಾಲರ್‌ಶಿಫ್‌ 
* ದಿವಂಗತ ಸಾವಿತ್ರಿ ಪಂಚಗಟ್ಟಿ ಶಿಷ್ಯವೇತನ (ಪಿಜಿ ವಿದ್ಯಾರ್ಥಿನಿಯರಿಗೆ 
* ದಿವಂಗತ ಇಂದುಮತಿ ಪಾಟೀಲ ಶಿಷ್ಯವೇತನ, 
* ಶ್ರೀಮತಿ ಸುನಂದ ಪೆರೂರ ಶಿಷ್ಯವೇತನ, 
* ಶ್ರೀಮತಿ ಯಮುನಾಬಾಯಿ ಸಂಕದ ಶಿಷ್ಯವೇತನ, 
*« ದಿವಂಗತ ಶೋಭಾ ರಮೇಶ ಜಿಗಜಿಣಗಿ ಶಿಷ್ಯವೇತನ, 
* ಪ್ರೊ.ಎಕೆ.ಬರಡೋಲ ಶಿಷ್ಠವೇತನ, 
* ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಶಿಷ್ಯವೇತನ್ನ 
° ಶ್ರೀಮತಿ ಯಶೋಧರಮ್ಮ ದಾಸಪ್ಪ ದತ್ತಿಪೀಠ ಸಂಶೋಧನಾ ಶಿಷ್ಯವೇತನ, 
* ಅಮೃತಾ ಆರ್‌. ಚ೦ದಾವರಕರ ಸಂಶೋಧನಾ ಸಾದಿಲ್ವಾರು ಸಹಾಯಧನ, ಪೂರ್ಣಾವಧಿ 
ಪಿ.ಎಚ್‌.ಡಿ. 
*e ಶ್ರೀಎಂ.ಎಸ್‌.ರಾಮಯ್ಯ ಸ್ಮರಣಾರ್ಥ ಶಿಷ್ಯವೇತನ, | 
* ದಿವಂಗತ ಶ್ರೀಮತಿ ವಿಮಲಾಬಾಯಿ ವ್ಹಿ ದೇಶಪಾಂಡೆ ಶಿಷ್ಯವೇತನ 
* ಶ್ರೀಮತಿಎಚ್‌. ವ್ಹಿ. ಲಕ್ಷದೇವಮ್ಮ ಶಿಷ್ಯವೇತನ, ' 
* ಶ್ರೀಮತಿ ವಿದ್ಯಾ ಆರ್‌ ಸೊಂಡೂರು ಶಿಷ್ಯವೇತನ, 
* ದಿವಂಗತ ಶ್ರೀಮತಿ ಸಾವಿತ್ರು ಪ೦ಚಗಟ್ಟಿ ಶಿಷ್ಯವೇತನ (ಯು ಜಿ ವಿದ್ಯಾರ್ಥಿನಿಯರು) 


ಸಿಂಧನೂರ ಪಿಜಿ ಸೆಂಟರ್‌ 
* ವಿದ್ಯಾಶ್ರೀ ಶಿಷ್ಯವೇತನ 


